ಕರ್ನಾಟಕ ವಿಧಾನ ಪರಿಷತ್ತು 


» ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 467(414) 
2) ಸದಸ್ಯರ ಹೆಸರು .:  'ಶ್ರೀಎನ್‌. ರವಿಕುಮಾರ್‌ 
(ವಿಧಾನಸಭೆಯಿಂದ ಚುನಾಯಿತರಾದವರು) 
3) ಉತ್ತರಿಸುವ ದಿನಾಂಕ : 09.03.2020. - 
4) ಉತ್ತರಿಸುವವರು : ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವರು. 


ಉತ್ತರ 


ವನ್ಯಜೀವಿ ಸಂಘರ್ಷದ ಸಂತ್ರಸ್ಥರ ಮನವಿಗಳನ್ನು | ವನ್ಯಪ್ರಾಣಿಗಳ ಸಂಘರ್ಷದ ಸಂತ್ರಸ್ಥರ ಮನವಿಗಳನ್ನು ಸ್ವೀಕರಿಸಿ, 
ಸ್ವೀಕರಿಸಿ ಸರ್ಕಾರಕ್ಕೆ ಸಲ್ಲಿಸಲು: ಸರ್ಕಾರದ | ಸರ್ಕಾರಕ್ಕೆ ಸಲ್ಲಿಸಲು ಯಾವುದೇ ಸೇವಾ ಸಂಸ್ಥೆಗಳಿಗೆ ಅನುಮತಿ 
ವತಿಯಿಂದ ಯಾವ ಯಾವ ಸೇವಾ ಸಂಸ್ಥೆಗಳನ್ನು | ನೀಡಿರುವುದಿಲ್ಲ ಹಾಗೂ ಸಂತ್ರಸ್ಥರ ಮನವಿಗಳನ್ನು ಸ್ವೀಕರಿಸಲು 
ಗುರುತಿಸಲಾಗಿದೆ; - ಅವುಗಳ ಕೆಲಸಗಳೇನು; | ಬ್ರೋಕರ್‌ ಗಳ ಅವಶ್ಯಕತೆ ಇರುವುದಿಲ್ಲ. 

ಸಂತ್ರಸ್ಥರ ಮನವಿಗಳನ್ನು ಸಲ್ಲಿಸಲು ಬ್ರೋಕರ್‌ ಗಳ 
ಅವಶ್ಯಕತೆ ಇದೆಯೇ; 
ಸ್ವಯಂಸೇವಾ ಸಂಸ್ಥೆಗಳು ಸಂರಕ್ಷಿತ ಅರಣ್ಯದಲ್ಲಿ 
ಕಾರ್ಯ ಚಟುವಟಿಕೆಗಳನ್ನು ನಡೆಸಲು ಸರ್ಕಾರ 
| ಅಸುಮತಿ ನೀಡಿದೆಯೇ; ಇಲ್ಲವಾದಲ್ಲಿ, ಅಕ್ರಮವಾಗಿ 
ಅರಣ್ಯದಲ್ಲಿ ತನ್ನ ಕಾರ್ಯ ಚಟುವಟಿಕೆಗಳನ್ನು 
ನಡೆಸುತ್ತಿರುವ ಸಂಸ್ಥೆಗಳ ಮೇಲೆ ಯಾವ ಕ್ರಮ 
ಕೈಗೊಂಡಿದೆ; 


ಇಲ್ಲ. 


ಇ 


ವನ್ಯಜೀವಿ (ರಕ್ಷಣಾ) ಕಾಯ್ದೆ, 1೪72 ರನ್ವಯ ರಕ್ಷಿತ ಅರಣ್ಯ 
ಪ್ರದೇಶಗಳಲ್ಲಿ ಇಲಾಖೆಯ ಅನುಮತಿ ಇಲ್ಲದೇ ಯಾವುದೇ 
ವ್ಯಕ್ತಿ 1 ಸಂಸ್ಥೆಯವರು ಪ್ರವೇಶಿಸಿ, ಅಕ್ರಮ ಚಟುವಟಿಕೆಗಳಲ್ಲಿ 
ತೊಡಗಿದಲ್ಲಿ, ಅಂತಹವರ ವಿರುದ್ಧ ಅರಣ್ಯ ಮೊಕದ್ದಮೆ ದಾಖಲಿಸಿ, 
ಕ್ರಮ ಕೈಗೊಳ್ಳಲಾಗುವುದು. 

ನಾಗರಹೊಳೆ ಮತ್ತು ಬಂಡೀಪ್ರೆರ ಹುಲಿ ಸಂರಕ್ಷಿತ ಪ್ರದೇಶಗಳಲ್ಲಿ 
ಯಾವುದೇ ಸ್ವಯಂಸೇವಾ ಸಂಸ್ಥೆಗಳಿಗೆ ಅನುಮತಿ ನೀಡಿರುವುದಿಲ್ಲ. 


ನಾಗರಹೊಳೆ ಮತ್ತು ಬಂಡೀಪುರ ಹೆಲಿ ಸಂರಕ್ಷಿತ 
ಅರಣ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ 
ಸ್ವಯಂಸೇವಾ ಸಂಸ್ಥೆಗಳು ಸೇವೆಯ ಹೆಸರಿನಲ್ಲಿ 
ಅರಣ್ಯ ಸಂಪತ್ತನ್ನು ಲೂಟಿ ಮಾಡುವುದಿಲ್ಲ ಅಥವಾ 
ವನ್ಯಜೀವಿಗಳ ಬೇಟೆ ಮಾಡುತ್ತಿಲ್ಲ ಎಂಬುದಾಗಿ 
ಸರ್ಕಾರ ರಾಜ್ಯದ ಜನತೆಗೆ ಖಾತರಿ ನೀಡುತ್ತದೆಯೇ; 
ಇಲ್ಲವಾದಲ್ಲಿ, ಅಂತಹ ಸ್ವಯಂಸೇವಾ ಸಂಸ್ಥೆಗಳನ್ನು 
ಮೀಸಲು ಅರಣ್ಯದಲ್ಲಿ ಅನಧಿಕೃತವಾಗಿ ಪ್ರವೇಶ 
| ಮಾಡದಂತೆ ತಡೆಯಲು ಸರ್ಕಾರ ಯಾವ 
ಕ್ರಮಕೈಗೊಂಡಿದೆ? 


ವನ್ಯಜೀವಿ - (ರಕ್ಷಣಾ) ಕಾಯ್ದೆ, 1972 ರನ್ವಯ ರಕ್ಷಿತ ಅರಣ್ಯ 
ಪ್ರದೇಶಗಳಲ್ಲಿ ಇಲಾಖೆಯ ಅನುಮತಿ ಇಲ್ಲದೇ ಯಾವುದೇ 
ವ್ಯಕ್ತಿ 1 ಸಂಸ್ಥೆಯವರು ಪ್ರವೇಶಿಸಿ, ಅಕ್ರಮ ಚಟುವಟಿಕೆಗಳಲ್ಲಿ 
ತೊಡಗಿದಲ್ಲಿ, ಅಂತಹವರ ವಿರುದ್ಧ ಅರಣ್ಯ. ಮೊಕದ್ದಮೆ ದಾಖಲಿಸಿ, 
ಕ್ರಮ ಕೈಗೊಳ್ಳಲಾಗುವುದು. 


ಸಂಖ್ಯೆ: ಅಪಜೀ 34 ಎಫ್‌ ಡಬ್ಬೂ ಎಲ್‌ 2೦20 


Ay 
ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವರು 


